ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 144 


ನಿಲ್ಮಾಣ ನಿರ್ಮಾಣ ಕಾಮಗಾರಿಯ 


ಬಿಡುಗಡೆಯಾಗಿರುವ ಅನುದಾನವೆಷ್ಟು; ( ಈ 


ಕಾಮಗಾರಿಯನ್ನು ನಿರ್ಮಹಿಸುತಿರುವ 
ಇಲಾಖೆ ಮತ್ತು ಗುತ್ತಿಗೆದಾರರ ಹೆಸರು 
ವಿಳಾಸದೊಂದಿಗೆ ಸಂಪೂರ್ಣ ಮಾಹಿತಿ 
ನೀಡುವುದು) 


"ಅಂದಾಜು" “ಮೊತ್ತಬೆಷ್ಟು;:' - ಈವರೆಗೂ" 


ಸದಸ್ಯರ ಹೆಸರು ಶ್ರೀ ಸೂರಜ್‌ ರೇವಣ್ಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 16/02/2022 
ಉತ್ತರಿಸುವ ಸಚಿವರು ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ 
ಸಚಿವರು. 
ಪ್ರ. ಪ್ರಶ್ನೆ ಉತ್ತರ 
ಸ © ಹೂ ಸ ಹ ಹ PR ಬಮ 
(ಅ) | ಹಿಂದಿನ ಮೈತಿ ಸರ್ಕಾರದ ಅವಧಿಯಲ್ಲಿ | ಲೋಕೋಪಯೋಗಿ ಇಲಾಖೆಯಿಂದ ಹಾಸನ ವಿಮಾನ 
ಹಾಸನ ವಿಮಾನ ನಿಲ್ಮೂಣಕೆ | ನಿಲ್ಲಾಣ ಕಾಮಗಾರಿಗೆ ವಿವರವಾದ ಯೋಜನಾ 
ಲೋಕೋಪಯೋಗಿ ಇಲಾಖೆ ವತಿಯಿಂದ | ವರದಿಯನ್ನು ರೂ. 22000 ಕೋಟಿ ಮೊತ್ತದಲ್ಲಿ 
ಅಂದಾಜು ಪತ್ರ ತಯಾರಿಸಿರುವುದು ನಿಜವೆ; | ತಯಾರಿಸಲಾಗಿತ್ತು. ಈ - ಅಂದಾಜಿನಲ್ಲಿ ಕೆಳಕಂಡ 
ಹಾಗಿದ್ದಲ್ಲಿ ಲೋಕೋಪಯೋಗಿ ಇಲಾಖೆ | ವ್ಯವಸ್ಥೆಯನ್ನು ಮಾಡಲಾಗಿತ್ತು ಫಿ 
ವತಿಯಿಂದ ತಯಾರಿಸಿದ ಅಂದಾಜು || ಕ. | ಕಾಮಗಾರಿ ವಿವರ ಅಂದಾಜು 
ಮೊತಖೆಷ್ಟು; ( ಮೊತ್ತದೊಂದಿಗೆ ಸಂಪೂರ್ಣ || ಸಂ ಮೊತ್ತ 
ಮಾಹಿತಿ ನೀಡುವುದು) ರೂ 
೨ § yy ಕೋಟಿಗಳಲ್ಲಿ 
1 ಕಾಂಪೌಂಡ್‌ ಗೋಡೆ, 19.67 
ಅಪ್ರೋಚ್‌ ರಸ್ತೆ, ಪಾರ್ಕಿ೦ಗ್‌, 
ಲ್ಯಾಂಡ್‌ ಸ್ಕೇಪ್‌' ವಾಚ್‌ 
ಟವರ್‌ ಮುಂತಾದವು. hn 
2 ರನ್‌ವೇ, ಏಪು್ರನ್‌, 92.85 
ಟ್ಯ್ಯಕ್ಟಿವೇ, ಫೇರಿಫರಲ್‌ 
ರೋಡ್‌ ಮತ್ತು ಒಳಾವರಣ 
ರಸ್ಟೆಗಳು ಮ್‌ _ ರ 
3 | ಟರ್ಮಿನಲ್‌ ಕಟ್ಟಡ, 94,23 
ಕಾರ್ಗೋ ಎಟಿಸಿ ಟವರ್‌, 
ಹ್ಯಾ೦ಗರ್‌, ಅಗ್ನಿಶಾಮಕ 
| ಠಾಣೆ ಮುಂತಾದವು ಸ 
4 |ವೀರು ಸರಬರಾಜು ಮತ್ತು 6.05 
ನೈರ್ಮಲ್ಯೀಕರಣ, ವಿದ್ಯುತ್‌ 
ಮತ್ತು ಇತರೆ ಕಾಮಗಾರಿಗಳು 
5 ಇತರೆ ವೆಚ್ಚಿಗಳು (Lump sum 7.20 
Provision) 8 
| ಒಟ್ಟು 220.00 ] 
(ಆ) |2021-22ನೇ ಸಾಲಿನಲ್ಲಿ ಹಾಸನ ವಿಮಾನ ಹಾಸನ ವಿಮಾನ ವನಿಲ್ಲಾಣದ ಕಾಮಗಾರಿಯ ಒಟ್ಟು 


ಅಂದಾಜು ಮೊತ್ತ ರೂ 193.65 ಕೋಟಿಗಳು. ಈವರೆಗೂ 
ಯಾವುದೇ ಅನುದಾನ ಬಿಡುಗಡೆಯಾಗಿರುವುದಿಲ್ಲನ 

ಈ ವಿಮಾನ ವಿಲ್ಮೂಣವನ್ನು ಮೂಲಸೌಲಭ್ಯ 
ಅಭಿವೈದ್ದಿ ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆಯು ನಿವಹಿಸುತ್ತಿದೆ: 


ಶ್ರೀ ಇಬ್ರಾಹಿಂ ಶರೀಫ್‌, ಪ್ರಥಮ ದರ್ಜಿ ಗುತಿಗೆದಾರ, 
ತೀರ್ಥಹಳ್ಳಿ ಇವರನ್ನು ಪ್ಯಾಕೇಜ್‌ -1 ಕಾಮಗಾರಿಗೆ 


| ಶರೀಫ್‌, ಪ್ರಥಮ ದರ್ಜಿ ಗುತ್ತಿಗೆದಾರ, ತೀರ್ಥಹಳ್ಳಿ, 
ಶಿವಮೊಗ್ಗ ಜಿಲ್ಲೆ - 577432 


ಹಾಸನ ವಿಮಾನ ನಿಲ್ದಾಣ ನಿರ್ಮಾಣದ 
ಮೂಲ ಉದ್ದೇಶ ಹಾಗೂ ಮೂಲ ನಕ್ಲೆಯಂತೆ 
ಎಲ್ಲಾ ಜಮೀನುಗಳನ್ನು ಸಂಪೂರ್ಣವಾಗಿ 
ಭೂಸ್ಥಾಧೀನಪಡಿಸಿಕೊಂಡು ಹಾಸನ 
ನಗರದಲ್ಲಿ ವಿಮಾನ ವನಿಲ್ಮಾಣ, ಗಾಲ್ಡ್‌ 
ಕೋರ್ಸ್‌, ಕಾರ್ಗೋ ಎಂ.ಆರ್‌.ಒ. ಸೌಲಭ್ಯ 
ಮತ್ತು ಮಾಯುಯಾನ ತರಬೇತಿ, ಸಂಪರ್ಕ 


ಹಾಸನ ವಿಮಾನ ನಿಲ್ದಾಣವನ್ನು ಎಟೆಆರ್‌-72 
ಮಾದರಿ ವಿಮಾನಗಳ ಕಾರ್ಯಾಚರಣೆಗೆ ಅನುವಾಗುವಂತೆ 
ಅಭಿವೃದ್ದಿ ಪಡಿಸಲಾಗುತ್ತಿದೆ. 


ಕಲಬುರಗಿ ಮತ್ತು ಶಿವಮೊಗ್ಗ ವಿಮಾನ ನಿಲ್ಲಾಣಗಳನ್ನು 
ಎರ್‌ಬಸ್‌-320 ಮಾದರಿ ವಿಮಾನಗಳ ಕಾರ್ಯಚರಣೆಗೆ 
ಹಾಗೂ ವಿಜಯಪುರ ಮತ್ತು ಹಾಸಸ ವಿಮಾನ 


ರಸೆ ಮುಂತಾದ ಮೂಲ ಸೌಲಭ್ಯಗಳುಳ್ನ | ನಿಲ್ದಾಣಗಳನ್ನು ಎಟೆಆರ್‌-72 ಮಾದರಿ ವಿಮಾನಗಳ 
ಹಾಸನ ಗ್ರೀನ್‌ ಛೀಲ್ಡ್‌ ಏರ್‌ಪೋರ್ಟ್‌ ! ಕಾರ್ಯಚರಣೆಗೆ ವಿನ್ಯಾಸಿಸಿದ್ದು, ಅದರಂತೆ 'ವಿಮಾನ 
ಯೋಜನೆಯ ನಿರ್ಮಾಣ ಕಾಮಗಾರಿಯನ್ನು | ನಿಲ್ಮಾಣಗೆಳ ಮೂಲಸೌಲಭ್ಯಗಳನ್ನು ಅಭಿವೃದ್ದಿ 
ಕಲಬುರ್ಗಿ, ಶಿವಮೊಗ್ಗ ಮತ್ತು ವಿಜಯಪುರ | ಪಡಿಸಲಾಗುತ್ತಿದೆ. ೫ 
ಗ್ರೀನ್‌ಫೀಲ್‌ ಏರ್‌ಪೋರ್ಟ್‌ | ವಿಮಾನ ನಿಲ್ಮಾಣದ | ಅನುಮೋದಿತ ಅಂದಾಜು 
ಮಾದರಿಯಲ್ಲಿ ಕಾಮಗಾರಿಯನ್ನು || ಹೆಸರು (ವಿಮಾನ | ಮೊತ್ತ 4 
—|-ಕೈಗೊಳ್ಳುವ--ಬಗ್ಗೆ- ಸರ್ಕಾರ--ಕೈಗೊಂಡಿರುವ--ಪಾಡರಿ)- ಲ ಸರೂ ಕೋಟಿಗಳಲ್ಲಿ 
ಕ್ರಮಗಳೇನು; ( ಕಲಬುರ್ಗಿ ಮತ್ತು ಶಿವಮೊಗ್ಗ ಕಲಬುರಗಿ, :, 175.57 
ವಿಮಾನ ವಿಲ್ಮಾಣದ ಅಂದಾಜು ಪತ್ರದ (ಏರ್‌ಬಸ್‌ - 320) - 
ಸಂಪೂರ್ಣ ಮಾಹಿತಿ ನೀಡುವುದು) ಶಿವಮೊಗ್ಗ ' 384.00 
(ಎರ್‌ಬಸ್‌ - 320) 
(ಈ) | ಹಾಸನ ವಿಮಾನ ವನಿಲ್ಲಾಣದ ಕಾಮಗಾರಿ ಪ್ಯಾಕೇಜ್‌ -1 ಕಾಮಗಾರಿಗಳಾದ ರನ್ನೇ ರಸ್ತೆಗಳ 


ಪ್ರಸ್ತುತ ಯಾವ ಹಂತದಲ್ಲಿದೆ ಯಾವ 
ಕಾಲಮಿತಿಯಲ್ಲಿ ಹಾಸನ ವಿಮಾನ 
ನಿಲ್ದಾಣದ ಕಾಮಗಾರಿಯನ್ನು 
ಪೂರ್ಣಗೊಳಿಸಲಾಗುವುದು? (ಸಂಪೂರ್ಣ 
ಮಾಹಿತಿ ನೀಡುವುದು) 


ಮಣ್ಣು ಸಮತಟ್ಟು ಮಾಡುವ. ಕಾರ್ಯ ಮತ್ತು ಆವರಣ 
ಗೋಡೆಯ ನಿರ್ಮಾಣ ಕಾಮಗಾರಿಯು ಪ್ರಗತಿಯಲ್ಲಿದೆ. 


ಪ್ಯಾಕೇಜ್‌-2 ಕಾಮಗಾರಿಯನ್ನು ' ಶೀಫುದಲ್ಲಿ 
ಪ್ರಾರಂಭಿಸಲಾಗುವುದು. ಸಂಪೂರ್ಣ ಕಾಮಗಾರಿಗಳನ್ನು 
2023-24ನೇ ಸಾಲಿಸಲ್ಲಿ ಪೂರ್ಣಗೊಳಿಸಲು 
ಉದ್ದೇಶಿಸಲಾಗಿದೆ. i 


ಸಂಖ್ಯೆ:ಮೂಲಇ 09 ರಾಲಿ 2022 


RRR 
(ವಿ.ಸೋಮಣ್ಣ) 
ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ, 
ಸಚಿವರು 


